ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 


ಶ್ರೀಮತಿ ವೀಣಾ ಅಚ್ಚಯ್ಯ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 197 
ಉತ್ತರಿಸಬೇಕಾದ ದಿನಾಂಕ 14.12.2021 
ಉತ್ತರಿಸಬೇಕಾದ ಸಚಿವರು ಸಹಕಾರ ಸಚಿವರು 
ತಸ ಪ್‌ ಉತ್ತರ 
ಡಸ 'ಜಕ್ಲಯಕ್ತ್‌ ಕಾಡ್‌ ಸಹ TO ಸ್‌ ಸಾರನಕ್ಸ್‌ ಡನ್ನಡ ಸಾರ 
ಸ ಸಂಕಷ್ಟದಲ್ಲಿರುವ ರೈತರಿಗೆ ಪ್ರಸ್ತುತ | ಸಂಸ್ಥೆಗಳ ಮೂಲಕ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. 
ವರ್ಷದಲ್ಲಿ ಸಹಕಾರ ಸಂಸ್ಥೆಗಳಿಂದ 
ಸಾಲ ಮತ್ತು ಸೌಲಭ್ಯಗಳನ್ನು 
ಒದಗಿಸಲಾಗಿದೆಯೇ; 
ಒದಗಗಿಸಿದ್ದಲ್ಲಿ, ಜಿಲ್ಲೆಯ `ಪ್ರಶೀ7ಕೊಡಗು `ಜಿಲ್ಲೆಯಲ್ಲಿನ''7 ಪ್ರಾಥಮಿಕ ಕೃಷ ಪತ್ತಿನ ಸಹಕಾರ 
ಈ) | ಸಹಕಾರ ಸಂಸ್ಥೆಗಳ ಮೂಲಕ [ಸಂಘಗಳು, ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ಹಾಗೂ 


ವಿತರಣೆಯಾಗಿರುವ ಸಾಲ ಮತ್ತು 
ಸೌಲಭ್ಯಗಳ ವಿವರಗಳೇನು; 


ಪಿಕಾರ್ಡ್‌ ಬ್ಯಾಂಕುಗಳ ಮುಖಾಂತರ ರೈತರಿಗೆ ಈ ಕೆಳಕಂಡ ಸಾಲ 
ಸೌಲಭ್ಯಗಳನ್ನು ನೀಡಲಾಗುತ್ತಿರುತ್ತದೆ. 


I. 
Zz. 


ಅಲ್ಪಾವಧಿ ಬೆಳೆ ಸಾಲ. 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 
ಅಲ್ಲಾವಧಿ ಸಾಲ. 

ಮಧ್ಯಮಾವಧಿ ಕೃಷಿ/ಕೃಷಿ ಸಂಬಂಧಿತ ಸಾಲಗಳಾದ: ತುಂತುರು 
ನೀರಾವರಿ ಸಾಲ, ಕೃಷಿಯಂತ್ರೋಪಕರಣ ಖರೀದಿ ಸಾಲ, 
ಟ್ರಾಕ್ಷರ್‌/ಟಿಲ್ಲರ್‌ ಖರೀದಿ ಸಾಲ, ಗೋದಾಮು/ಕಣ ನಿರ್ಮಾಣ 
ಸಾಲ, ಕೆರೆ ನಿರ್ಮಾಣ ಸಾಲ, ಸೋಲಾರ್‌ ಉಪಕರಣಗಳ 
ಅಳವಡಿಕೆಗೆ, ಹೆಚ್‌ಡಿಪಿ ಪೈಪ್‌ ಲೈನ್‌ ಅಳವಡಿಕೆಗೆ, 
ಬೋರ್‌ವೆಲ್‌ ಕೊರೆಯಲು, ಹೈನುಗಾರಿಕೆ/ಮೀನುಗಾರಿಕೆಗಾಗಿ 
ಮತ್ತು ಹಂದಿ/ಕುರಿ/ ಗೋಳಿ ಸಾಗಾಣಿಕೆಗೆ ಪ್ರಾಜೆಕ್ಟ್‌ ಆಧಾರಿತ 
ಸಾಲ ನೀಡಲಾಗುತ್ತಿದೆ. 

ಪಿಕಾರ್ಡ್‌ ಬ್ಯಾಂಕುಗಳ ಮುಖಾಂತರ ವಿತರಿಸುವ 
ಮಧ್ಯಮಾವಧಿ ಮತ್ತು ದೀರ್ಫಾವಧಿ ಕೃಷಿ/ಕೃಷಿ ಸಂಬಂಧಿತ 
ಸಾಲಗಳಾದ ತುಂತುರು ನೀರಾವರಿ ಸಾಲ, 
ಕೃಷಿಯಂತ್ರೋಪಕರಣ ಖರೀದಿ ಸಾಲ, ಟ್ರಾಕ್ಟರ್‌/ಟಿಲ್ಲರ್‌ ಖರೀದಿ 
ಸಾಲ, ಗೋದಾಮು/ಕಣ ನಿರ್ಮಾಣ ಸಾಲ, ಕೆರೆ ನಿರ್ಮಾಣ 
ಸಾಲ, ಸೋಲಾರ್‌ ಉಪಕರಣಗಳ ಅಳವಡಿಕೆಗೆ, ಹೆಚ್‌ಡಿಪಿ 
ಲೈನ್‌ ಅಳವಡಿಕೆಗೆ, ಬೋರ್‌ವೆಲ್‌ ಕೊರೆಯಲು, 
ಹೈನುಗಾರಿಕೆ/ಮೀನುಗಾರಿಕೆಗಾಗಿ ಮತ್ತು ಹಂದಿ/ಸುರಿ/ಕೋಳಿ 
ಸಾಗಾಣಿಕೆಗೆ ಪ್ರಾಜೆಕ್ಟ್‌ ಆಧಾರಿತ ಸಾಲ ನೀಡಲಾಗುತ್ತಿದೆ. 


ಉದ್ದೇಶಗಳಿಗೆ 


ಪೈಪ್‌ 


ಈಗಾಗಲೇ ವಿತರಣೆ ಮಾಡಲಾಗಿದೆ; | 


|| | ಮುಖಾಂತರ ಮಧ್ಯಮಾವ 
| | | ಮತ್ತು ದೀರ್ಫಾವಧಿ | 


| | ಕೃಷಿ/ಕೃಷಿ ಸಂಬಂಧಿತ ಸಾಲ \ | 
ಒಟ್ಟು | 36,332 60,429.42 
ವೆ 


ಪ್ರಸ್ತುತ ವರ್ಷದಲ್ಲಿ `ಇದುವರೆಗೂ | ಕೊಡಗು ಜಿಲ್ಲೆಯಲ್ಲಿ 2021-22ನೇ" ಸಾಲಿನ 30.1.2021 
ಎಷ್ಟು ರೈತರಿಗೆ ಸಾಲದ ಹಣವನು, | ಅಂತ್ಯದವರೆಗೆ ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಕೊಡಗು | 


ರ | 


ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ಹಾಗೂ ಪಿಕಾರ್ಡ್‌ ಬ್ಯಾಂಕುಗಳ | 


ಮುಖಾಂತರ ರೈತರಿಗೆ ಏತರಸರುವೆ ಸಾಲದ ವಿವರ ಈ | 
| ಕೆಳಕಂಡಂತಿರುತ್ತದೆ. 
3, ಸಾಲದ ವಿಧ ಕೈತರ ಸಾಲದ ಮೊತ್ತ 
ಸಂಖ್ಯೆ | (ರೂ.ಲಕ್ಷಗಳಲ್ಲಿ) 
1 1ಅಲ್ಲಾವಧಿ ಬೆಳೆಸಾಲ 35,075 57,444.64 


7 ಮಧ್ಯಮಾವಧಿ ಸ್ಯಷಗ್ಯಷ 7 | 3H 
| | ಸಂಬಂಧಿತ ಸಾಲ | 


KF) 


3 ಪಿಕಾರ್ಡ್‌ ಬ್ರಾಂಕ್‌; 5೨90 643.38 
ಧಿ | 


RN ಸಂಕಷ್ಟದಲ್ಲಿರುವ ರೈತರಿಗೆ 


[) 


ಸಹಕಾರ ಸಂಸ್ಥೆ ಗಳಿಂದ ದೊರೆತಿರುವ 


ಇತರೆ ನೆರವು ಮತ್ತು 
ಸೌಲಭ್ಯಗಳೇನು? 


ಸಂಖ್ಯೆ ಸಿಒ 359 ಸಿಎಲ್‌ಎಸ್‌ 2021 


PO) ES SESS 


ಜಿಲ್ಲೆಯಲ್ಲಿ ಸಂಕಷ್ಟದಲ್ಲಿರುವ ರೈತರಿಗೆ ಸಹಕಾರ ಸಂಸ್ಥೆಗಳಿಂದ ಈ 


ಕೆಳಕಂಡ ಸೌಲಭ್ಯಗಳು ದೊರೆಯುತ್ತವೆ 


|. ರಾಜ್ಯ ಸರ್ಕಾರದ ಬಡ್ಡಿ ರಿಯಾಯಿತಿ ಬದ್ಧತೆಯಡಿ ರೂ.3.00 | 
ಲಕ್ಷಗಳವರೆಗಿನ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ 
ಮುಖಾಂತರ ಅಲ್ಲಾವಧಿ ಬೆಳೆ ಸಾಲ / ಅಲ್ಲಾವಧಿ ಕೃಷಿ 
ಸಾಲವನ್ನು “ಶೂನ್ಯ” ಬಡ್ಡಿ ದರದಲ್ಲಿ ನೀಡಲಾಗುತ್ತಿದ್ದು, 
ರೂ.10.00 ಲಕ್ಷಗಳವರೆಗಿನ ಮಧ್ಯಮಾವಧಿ /ದೀರ್ಫಾವಧಿ 
ಕೃಷಿ/ಕೃಷಿ ಸಂಬಂಧಿತ ಸಾಲವನ್ನು ಶೇ3 ರ ಬಡ್ಡಿ ದರಲ್ಲಿ 
ನೀಡುವ ಮುಖಾಂತರ ರೈತರ ಸಾಲ ನೀಡಿಕೆಯಲ್ಲಿ ರಾಜ್ಯ 
ಸರ್ಕಾರವು ಬಡ್ಡಿ ರಿಯಾಯಿತಿಯನ್ನು ಒದಗಿಸುವ ಮುಖಾಂತರ | 


ರೈತರಿಗೆ ನೆರವು ನೀಡಲಾಗುತ್ತಿದೆ. 


2. ರಾಜ್ಯ ಸರ್ಕಾರದ ಬಡ್ಡಿ ರಿಯಾಯಿತಿ ಬದ್ಧತೆಯಡಿ ರೂ.10.00 | 
ಲಕ್ಷಗಳವರೆಗಿನ ಪಿಕಾರ್ಡ್‌ ಬ್ಯಾಂಕುಗಳ ಮುಖಾಂತರ 
ಮಧ್ಯಮಾವಧಿ /ದೀರ್ಫಾವಧಿ ಕೃಷಿ/ಕೃಷಿ ಸಂಬಂಧಿತ ಸಾಲವನ್ನು 
ಶೇ.3 ರ ಬಡ್ಡಿದರಲ್ಲಿ ನೀಡುವ ಮುಖಾಂತರ ರೈತರ ಸಾಲ 
ನೀಡಿಕೆಯಲಿ ರಾಜ್ಯ ಸರ್ಕಾರವು ಬಡ್ಡಿ ರಿಯಾಯಿತಿಯನ್ನು 
ಒದಗಿಸುವ ಮುಖಾಂತರ ರೈತರಿಗೆ ನೆರವು ನೀಡಲಾಗುತ್ತಿದೆ. 


/ 


$9. \ 
po ಸ 


ಸಹಕಾರ ಸಚಿವರು 


